ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಕರ ಹೆಸರು 


ವಿಷಯ 


ಉತ್ತರಿಸುವ ಸಚಿವರು 


345 

ಶ್ರೀ ಎಸ್‌.ಎಲ್‌.ಭೋಜೇಗೌಡ (ಶಿಕ್ಷಕರ ಕ್ಷೇತ) 
ಚಿಕ್ಕಮಗಳೂರು ಪ್ರವಾಸಿ ತಾಣಗಳ ಅಭಿವೃದ್ಧಿ 
ಕುರಿತು. 

ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ತಾಣಗಳ ತಾಲ್ಲೂಕುಗಳು ಯಾವುವು; 
ಈ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ 3 
ವರ್ಷಗಳಿಂದ ಸರ್ಕಾರ 
ಇಲ್ಲಿಯವರೆವಿಗೂ ವೆಚ್ಚ ಮಾಡಿರುವ 
ಹಣವೆಷ್ಟು; (ವಿವರ ನೀಡುವುದು) 


ಉತ್ತರಿಸುವ ದಿನಾಂಕ: 06-03-2020. 
ಕ್ರಸ ಪ್ನೆ ಉತ್ತರ 
ಅ) | ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ಚಿಕ್ಕಮಗಳೂರು, ತರೀಕೆರೆ "ಮೂಡಿಗೆರೆ, `'ಶೃಂಗೇರಿ, `ಕಡೊರು 


ಮತ್ತು ಕೊಪ್ಪ ಇವು ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ತಾಣಗಳ 
ತಾಲ್ಲೂಕುಗಳು. 

ಸದರಿ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ 3 ವರ್ಷಗಳಿಂದ 
ಸರ್ಕಾರ ಇಲ್ಲಿಯವರೆವಿಗೂ ವೆಚ್ಚ ಮಾಡಿರುವ ಅನುದಾನದ ವಿವರ 
ಈ ಕೆಳಗಿನಂತಿದೆ. 


ಚಿಕ್ಕಮಗಳೂರು ಜಲ್ಲೆಯ ಬಿಡುಗಡೆ ಮಾಡಿರುವ ಅನುದಾನ 
ತಾಲ್ಲೂಕುಗಳು (ರೂ.ಲಕ್ಷಗಳಲ್ಲಿ) 

2017-18 7208-9 7209-20 
ಮೂಡಿಗೆರೆ 20.00 5700 T0775 
ಚಿಕ್ಕಮಗಳೂರು 3500 725.00 1863.00 
(ತರೀಕೆರೆ 70.00 88.00 120.00 
ಕಡೊರು 5275 3500 [65300 
ಎನ್‌.ಆರ್‌.ಪುರ 35533 2000 130.00 
ಶೃಂಗೇರಿ 401.00 [OC 50.00 
ಒಟ್ಟು: [05825-600032 

IS | ges urd Sen ಪ್ರವಾಸಿ ತಾಣಗಳಲ್ಲಿ" ಪ್ರವಾಸಿಗರು ``ತಂಗಲು" ವಾಸ್ತವ್ಯ 
ತರಗ Cad Uns ಅನಾನುಕೂಲತೆ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. 
ಇರುವುದು 3ರ್ಫಿರದ ಗಮನಕಿ | ಆದ್ದರಿಂದ ಪ್ರವಾಸಿ ತಾಣಗಳಲ್ಲಿ ಯಾತ್ರಿ ನಿವಾಸ, ಡಾರ್ಮಿಟರಿ 
ಟರದಿಡೆಯೇ: * | ನಿರ್ಮಾಣ ಮತ್ತು ಮೂಲಸೌಲಭ್ಯಗಳ ಕಾಮಗಾರಿಗಳನ್ನು 

ಕೈಗೊಳ್ಳಲಾಗುತ್ತಿದೆ. 

ಇ) | ಕೇಂದ್ರ ಸರ್ಕಾರದಿಂದ ಯಾವ| ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯದ ಪ್ರಸಾದ 
ಕಾರ್ಯಕ್ರಮಗಳಿಗೆ ಅನುದಾನ ಯೋಜನೆಯಡಿ ಮೈಸೂರಿನಲ್ಲಿರುವ ಚಾಮುಂಡೇಶ್ವರಿ 
ನೀಡಲಾಗುತ್ತಿದೆ; (ವಿವರ ದೇವಸ್ಥಾನದ ಅಭಿವೃದ್ಧಿಗೆ ಹಾಗೂ ಸ್ವದೇಶಿ ದರ್ಶನ 
ನೀಡುವುದು) ಯೋಜನೆಯಡಿ ಚಿತ್ರದುರ್ಗ, ಶಿವಮೊಗ್ಗ, ಮತ್ತು ದಾವಣಗೆರೆ 


ಜಿಲ್ಲೆಗಳಲ್ಲಿ ಪಾರಂಪರಿಕ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ 
ಪಡಿಸಲು ಹೇರಿಟೆಜ್‌ ಸರ್ಕ್ಯೂಟ್‌ ಪ್ರಸ್ತಾವನೆ ಸಲ್ಲಿಸಿದ್ದು, 
ಕೇಂದ್ರ ಸರ್ಕಾರದ ಅನುಮೋದನೆ ನೀಡಬೇಕಿದೆ. 


)) 


ಈ) | ಕಳದ 3 ವರ್ಷಗಳಲ್ಲಿ ಕಳೆದ 


ವರ್ಷಗಳಲ್ಲಿ ಚಿಕ್ಕಮಗಳೂರು 


ಬಿಡುಗಡೆಯಾದ ಅನುದಾನ | ಭಡುಗಡೆಯಾದ ಅನುದಾನ ಹಾಗೂ ಬಳಕೆಯಾದ ಅನುದಾನದ 
ಹಾಗೂ ಬಳಕೆಯಾದ ಅನುದಾನ | ವಿವರ ಈ ಕೆಳಗಿನಂತಿದೆ. 


ಜಿಲ್ಲೆಗೆ 


ಎಷ್ಟು? (ವಿವರ ನೀಡುವುದು) (ರೂ.ಲಕ್ಷಗಳಲ್ಲಿ) 
ಬಿಡುಗಡೆ ಮಾಡಿರುವ ಬಳಕೆಯಾದ 
ವರ್ಷ 
| ಅನುದಾನ ಅನುದಾನ 
2017-18 | 1058.28 1058.28 
[2018-19 670.00 670.00 
2019-20 3123.75 3123.75 | 
ಕಡತ ಸಂಖ್ಯೆ: ಟಿಓಿಆರ್‌ 32 ಟಿಡಿವಿ 2020 Rr 
By 
(೩.ಟಿ.ರವಿ) 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


